ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 17-03-2021 ಪುಶ್ನೆ ಸ೦ಖ್ಯೆ: 208(1427) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶೀಬಿ.ಕೆ. ಹರಿಪ್ರಸಾದ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 17-03-2021 

ಉತ್ತರಿಸುವ ಸಚಿವರು: ಸಮಾಜ ಕಲ್ಯಾಣ ಸಚಿವರು 

ವಿಷಯ: ಹಸಚಾಲಿತ ಸ್ಕ್ಯಾವೆಂಜಿಂಗ್‌ ಕೆಲಸಗಳ ಬಗ್ಗೆ 


(ಅ) ಕಾನೂನು ಬಾಹಿರವಾಗಿದ್ದರೂ ಹಸ್ತಚಾಲಿತ ಸ್ಕ್ಯಾವೆಂಜಿಂಗ್‌ ಕೆಲಸಗಳನ್ನು ಸರ್ಕಾರ 
ಗಂಭೀರವಾಗಿ ಪರಿಗಣಿಸಿದೆಯೇ ; 


(ಆ) ಸರ್ಕಾರವು ಹಸ್ತಚಾಲಿತ ಸ್ಮ್ಯಾವೆ೦ಂಜರ್‌ಗಳ ಡೇಟಾಬೇಸ್‌ ಅನ್ನು ನಿರ್ವಹಿಸುತ್ತಿದೆಯೇ ; 


(ಇ) ಹಾಗಿದ್ದಲ್ಲಿ ಅದರ ವಿವರಗಳು ಮತ್ತು ಇಲ್ಲದಿದ್ದರೆ ಅದಕ್ಕೆ ಕಾರಣಗಳನ್ನು 
ಒದಗಿಸುವುದು; 


(ಈ) ರಾಜ್ಯದಲ್ಲಿ ಕೈಯಾರೆ ಹಸ್ಮಚಾಲಿತ ಸ್ಕ್ಯಾವೆಂಜಿಂಗ್‌ ಮಾಡುವವರ ಸಂಖ್ಯೆ ಎಷ್ಟು ; 
(ಜಿಲ್ಲಾವಾರು ಮಾಹಿತಿ ಒದಗಿಸುವುದು) 


(ಉ) ಕಳೆದ ಐದು ವರ್ಷಗಳಲ್ಲಿ ಚರಂಡಿಗಳು ಮತ್ತು ಸೆಪ್ಬಿಕ್‌ ಟ್ಯಾ೦ಕ್‌ಗಳನ್ನು ಸ್ವಚ್ಚ 
(ಅಟೀಚಿಟಔ;ಟಔ) ಗೊಳಿಸುತ್ತಿದ್ದ ಹಸ್ತಚಾಲಿತ ಸ್ಮ್ಯಾವೆಂಜರ್‌ಗಳ ಸಾವಿನ ಸಂಖ್ಯೆ ಮತ್ತು 
ಪರಿಹಾರವನ್ನು ಪಡೆದ ಕುಟುಂಬಗಳ ವಿವರ ಒದಗಿಸುವುದು? 


